File No. FD/136/ELQ/2021-EXCISE-FINANCE DEPT.SEC (Computer No. 640163) 
NOTE 2 (At..nment : LC 1202.pdf) 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


23.12.2021 


ಅಬಕಾರಿ ಸಚಿವರು 


ಬೀದರ್‌ ಜಿಲ್ಲೆಯಲ್ಲಿ ಸರ್ಕಾರದಿಂದ | ಬೀದರ ಜಿಲ್ಲೆಯಲ್ಲಿ 2021-22 ಸಾಲಿನಲ್ಲಿ ಇಲಾಖೆಯಿಂದ 
ಅನುಮತಿ ಪಡೆದಿರುವ ಎಮ್‌.ಎಸ್‌. | ಕಾರ್ಯನಿರ್ವಹಿಸುತ್ತಿರುವ ಎಮ್‌.ಎಸ್‌.ಐ.ಎಲ್‌, ಹೋಟೆಲ್‌, ಬಾರ್‌ 
ಐ.ಎಲ್‌, ಹೋಟೆಲ್‌, ಬಾರ್‌ ಮತ್ತು | ಅಂಡ್‌ ರೆಸ್ಟೋರೆಂಟ್‌ಗಳ ವಿವರ ಕೆಳಕಂಡಂತಿದೆ: 

ರೆಸ್ಲೋರೆಂಟ್‌ಗಳಷ್ಟು; ಇವುಗಳಿಂದ 
2018-19 ರಿಂದ 2021-22 ರವರೆಗೆ 
ಬಂದಿರುವ ನಿವ್ನಳ ಲಾಭವೆಷ್ಟು; 
(ವಿವರ ನೀಡುವುದು) 


ಕಾರ್ಯ 


ನಿರ್ವಹಿಸುತ್ತಿ 
ರುವ ಸಂಖ್ಯೆ 


i. ಹೋಟೆಲ್‌ ಸಿಎಲ್‌-7 


(Hotel And Boarding Houses) 


i]. ಹೋಟೆಲ್‌ ಸಿಎಲ್‌-7A 


| (Tourist Hote! Licences) 


02 ಬಾರ್‌ ಅಂಡ್‌ ರೆಸ್ಟೋರೆಂಟ್‌ ಸಿಎಲ್‌-9 


(Refreshment Room (Bar)) 


" ಎಮ್‌.ಎಸ್‌.ಐ.ಎಲ್‌. ಸಿಎಲ್‌ 11-C 


(Retail Shop) 


SSN. (JOE 


ಸನ್ನದುಗಳಲ್ಲಿ ಮಾರಾಟ ಮಾಡಲು ಖರೀದಿಸಿರುವ ಮದ್ಯದ ಮೇಲಿನ 
ಅಬಕಾರಿ ಸುಂಕ ಮತ್ತು ಹೆಚ್ಚುವರಿ ಅಬಕಾರಿ ಸುಂಕಗಳನ್ನು ಮದ್ಯ 
ಉತ್ಪಾದಕ ಡಿಸ್ಸಿಲರಿ/ಬ್ರಿವರೀಸ್‌/ ವೈನರಿ ಘಟಕಗಳ ಹಂತದಲ್ಲೇ 
| | ಸಂಗಹಿಸಲಾಗುತ್ತಿರುವುದರಿಂದ  ಸರ್ಕಾರಕ್ಷೆ ಸದರಿ ಸನ್ವದುಗಳಿಂದ 


4 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 1:56 AM 


File No. FD/136/ELQ/2021-EXCISE-FINANCE DEPT.SEC (Computer No. 640163) 


JoTE 2 (Attachment : LC 1202.pdf) 


ನೇರವಾಗಿ ಅಬಕಾರಿ ಸುಂಕವು ಸಂಗಹಿಸಲಾಗುವುದಿಲ್ಲ. ಸನ್ನದುಗಳಿಂದ 
ಸನ್ನದು ಶುಲ್ಕ ಮಾತ್ರ ಸಂಗಹವಾಗುತ್ತಿದ್ದು, ಕಳದ 04 ವರ್ಷದಲ್ಲಿ 


8 


ಸಂಗಹಿಸಲಾದ ಮೊತ್ತವು ಈ ಕೆಳಕಂಡಂತೆ: 


ವರ್ಷ | ಸನ್ನದು ಶುಲ್ಕ ಹೆಚ್ಚುವರಿ ಸನ್ನದು ಶುಲ್ಕ 


(ಲಕ್ಷ ರೂಗಳಲ್ಲಿ) (ಲಕ್ಷ ರೂಗಳಲ್ಲಿ) | 


53.07 


58.32 | 


61.62 


353.8 


2019-20 388.8 


2020-21 


2021-22 


410.8 


319.8 47.97 


ಮಾನದಂಡಗಳೇನು; 


5 


ಆ) | ಎಮ್‌.ಎಸ್‌.ಐ.ಎಲ್‌. ಗೆ ಅನುಮತಿ | ರಾಜ್ಯದಲ್ಲಿ ಎಂ.ಎಸ್‌.ಐ.ಎಲ್‌ ಸನ್ನದುಗಳನ್ನು ಮಂಜೂರು ಮಾಡಲು 
ಪಡೆಯಲು ಅನುಸರಿಸಬೇಕಾದ | ಸರ್ಕಾರ ಅನುಸರಿಸುವ ಮಾರ್ಗಸೂಚಿಗಳು ಕೆಳಕಂಡಂತಿವೆ: 


ಎಂ.ಎಸ್‌.ಐ.ಎಲ್‌ ಮಳಿಗೆಗಳನ್ನು ಕರ್ನಾಟಕ ಅಬಕಾರಿ 
(ಭಾರತೀಯ ಮತ್ತು ವಿದೇಶಿ ಮದ್ಯಗಳ ಮಾರಾಟ) ನಿಯಮಗಳು, 
1968 ರ ನಿಯಮ-3(11-ಸಿ), 8, 8(ಎ) ಹಾಗೂ ಕರ್ನಾಟಕ ಅಬಕಾರಿ 
(ಸನ್ನದುಗಳ ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ 
ನಿಯಮ-5ರ ಪ್ರಕಾರ ನಿಬಂಧನೆಗಳನ್ನು ಪಾಲಿಸಿ ಮಂಜೂರು 
ಮಾಡಲು ಪೂರ್ವಾನುಮತಿ ನೀಡಲಾಗುವುದು. 


ಸರ್ಕಾರದ ಪತ್ರ ಸಂಖ್ಯೆೇಎಫ್‌ಡಿ 07 ಇಎಫ್‌ಎಲ್‌ 2008 
ದಿನಾಂಕ: 03.07.2009 ರಲ್ಲಿ ಪ್ರತಿ ತಾಲ್ಲೂಕಿಗೆ ಕನಿಷ್ಟ 2 ರಂತೆ 352 
ಸನ್ನದುಗಳು, ಜಿಲ್ಲಾ ಕೇಂದ್ರಸ್ಥಾನಕ್ಕೆ 2 ರಂತೆ 58 ಸನ್ನದುಗಳು ಹಾಗೂ 
ಎಂಎಸ್‌ಐಎಲ್‌ ಸಂಸ್ಥೆ ಪ್ರಾದೇಶಿಕ ಬೇಡಿಕೆ ಅಧ್ಯಯನ ಆಧರಿಸಿ 
ಕೋರಿಕೆ ಸಲ್ಲಿಸುವ ಸ್ಥಳಗಳಿಗೆ 53 ಸನ್ನದುಗಳಂತೆ ಒಟ್ಟು 463 
ಸನ್ನದುಗಳನ್ನು ಹಂಚಿಕೆ ಮಾಡಲಾಗಿದೆ. 


ಮುಂದುವರೆದು, ಸರ್ಕಾರದ ಪತ್ರ ಸಂಖ್ಯೆ ಎಫ್‌ಡಿ 15 
ಇಎಫ್‌ಎಲ್‌ 2015 ದಿ:23.09.2016 ರಲ್ಲಿ ಕೆಳಕಂಡ ಷರತ್ತುಗಳ ಮೇಲೆ 
ಎಂ.ಎಸ್‌.ಐ.ಎಲ್‌ ಸಂಸ್ಥೆಗೆ ಒಟ್ಟು 900 ಸನ್ನದುಗಳನ್ನು 
ಹೆಚ್ಚುವರಿಯಾಗಿ ಮಂಜೂರು ಮಾಡಲು ಅನುಮೋದನೆ ನೀಡಲಾಗಿದೆ. 

1. ಎಂ.ಎಸ್‌.ಐ.ಎಲ್‌ ಸಂಸ್ಥೆಯೇ ತನ್ನ ವಾಣಿಜ್ಯ ಕಾರ್ಯಸಾಧ್ಯತೆಗೆ 
ಅನುಗುಣವಾಗಿ ಸನ್ನದುಗಳ ಸ್ಥಳವನ್ನು ನಿಗಧಿಗೊಳಿಸುವುದು. 
ಎಂ.ಎಸ್‌.ಐ.ಎಲ್‌ ಸಂಸ್ಥೆಯ ಅಧಿಕಾರಿಗಳು ಕರ್ನಾಟಕ ಅಬಕಾರಿ 


5 


Generated from eOflice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 1:56 AM 


File No. FD/136/ELQ/2021-EXCISE-FINANCE DEPT.SEC (Computer No. 640163) 


NOTE 2 (Attachment : LC 1202.pdf) 


iil. 


ಕಾಯ್ದೆಯನ್ವಯ ಮದ್ಯದಂಗಡಿಗಳನ್ನು ತೆರೆಯುವ ನಿರ್ದಿಷ್ಟ 
ಸ್ಥಳಗಳನ್ನು ಗುರುತಿಸುವುದು. 


| ಈ ರೀತಿ ಗುರುತಿಸುವ ಸ್ಥಳಗಳು ಸರ್ಕಾರವು ತಿಳಿಸಿರುವ 


ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇರಬೇಕು ಹಾಗೂ 
ನಿಗದಿಪಡಿಸಿರುವ ಸಂಖ್ಯೆಯ ಮಿತಿಯಲ್ಲೇ ಇರಬೇಕು. 

ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಮತ್ತೊಂದು 
ವಧಾನಸಭಾ ಕ್ಷೇತ ವ್ಯಾಪ್ತಿಗೆ ವರ್ಗಾವಣೆ ಆಗದಂತೆ 
ನೋಡಿಕೊಳ್ಳತಕ್ಕದ್ದು. 


iv. ಎಂ.ಎಸ್‌.ಐ.ಎಲ್‌ ಸಂಸ್ಥೆಯಿಂದ ಸನ್ನದು ಸ್ಥಳಗಳನ್ನು ಗುರುತಿಸಿ 


ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ ನಂತರ ಅಂತಹ ಸನ್ನದು 
ಸ್ಥಳಗಳು ಕರ್ನಾಟಕ ಅಬಕಾರಿ (ಸನ್ನದುಗಳ ಸಾಮಾನ್ಯ 
ಷರತ್ತುಗಳು) ನಿಯಮಗಳು, 1967ರ ನಿಯಮ 5 ರನ್ವಯ 
ಆಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೆ 
ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ 
ಸಂಬಂಧಪಟ್ಟ ಅಬಕಾರಿ ಉಪ ಆಯುಕ್ತರು ನೋಡಿಕೊಳ್ಳುವುದು. 


ಮುಂದುವರೆದು, ಸರ್ಕಾರದ ಪತ್ರ ಸಂಖ್ಯೆ; ಎಫ್‌ಡಿ 08 ಇಎಫ್‌ಎಲ್‌ 
2020 :08.09.2020 ರಲ್ಲಿ ಈಗಾಗಲೇ ಮಂಜೂರು ಮಾಡಿರುವ 
ಒಟ್ಟು 900 ಸನ್ನದುಗಳ ಪೈಕಿ ಬಾಕಿ ಉಳಿದಿರುವ 441 ಸನ್ನದುಗಳನ್ನು 
ಕೆಳಕಂಡ ಷರತ್ತುಗಳ ಮೇಲೆ ಪ್ರಾರಂಭಿಸಲು ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 


\R 


ಎಂ.ಎಸ್‌.ಐ.ಎಲ್‌ ಸಂಸ್ಥೆಯೇ ತನ್ನ ವಾಣಿಜ್ಯ ಕಾರ್ಯಸಾಧ್ಯತೆಗೆ 
ಅನುಗುಣವಾಗಿ ಸನ್ನದುಗಳ ಸ್ಥಳವನ್ನು ನಿಗಧಿಗೊಳಿಸುವುದು. 
ಎಂ.ಎಸ್‌.ಐ.ಎಲ್‌ ಸಂಸ್ಥೆಯ ಅಧಿಕಾರಿಗಳು ಕರ್ನಾಟಕ ಅಬಕಾರಿ 
ಕಾಯ್ದೆಯನ್ವಯ ಮದ್ಯದಂಗಡಿಗಳನ್ನು ತೆರೆಯುವ ನಿರ್ದಿಷ್ಟ 
ಸ್ಥಳಗಳನ್ನು ಗುರುತಿಸುವುದು. 

ಸಿಎಲ್‌-11(ಸಿ) ಕೋಟಾದಲ್ಲಿನ ಬಾಕಿ ಇರುವ 441 ಚಿಲ್ಲರೆ ಮದ್ಯ 
ಮಾರಾಟ ಸನ್ನದುಗಳ ಪೈಕಿ ಯಾವುದಾದರೂ ಸನ್ನದನ್ನು 
ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಮತ್ತೊಂದು 
ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ವರ್ಗಾವಣೆ ಮಾಡುವುದಾದಲ್ಲಿ 
ಅದೇ ಜಿಲ್ಲೆಯ ಬೇರೆ ಯಾವುದಾದರೂ ಅಗತ್ಯವಿರುವ 
ವಿಧಾನಸಭಾ ಕ್ಷೇತಕ್ತೆ ಕರ್ನಾಟಕ ಅಬಕಾರಿ (ಸನ್ನದುಗಳ 


6 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 11:56 AM 


File No. FD/136/ELQ/2021-EXCISE-FINANCE DEPT.SEC (Computer No. 640163) 
TE 2 (Attachment : LC 1202.pdf) 


|| ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ ನ | 
5ರನ್ನಯ ಆಕ್ಷೇಪಣಾ ರಹಿತ ಸ್ಥಳಕ್ಕೆ ದಿನಾ೦ಕ:31.12.2020 


ರೊಳಗೆ Acad ಮಾಡಿಕೊಳ್ಳತಕ್ಕದ್ದು. 

3. ಎಂ.ಎಸ್‌.ಐ.ಎಲ್‌ ಸಂಸ್ಥೆಯಿಂದ ಸನ್ನದು ಸ್ಥಳಗಳನ್ನು ಗುರುತಿಸಿ 
ಅಬಕಾರಿ ಇಲಾಖೆಗೆ ಸಲ್ಲಿಸಿದ ನಂತರ ಅಂತಹ ಸನ್ನದು 
ಸ್ಥಳೆಗಳು ಕರ್ನಾಟಕ ಅಬಕಾರಿ (ಸನ್ನದುಗಳ ಸಾಮಾನ್ಯ 
ಷರತ್ತುಗಳು) ನಿಯಮಗಳು, 1967ರ ನಿಯಮ 5 ರನ್ವಯ 
ಆಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೆ 
ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ 
ಸಂಬಂಧಪಟ್ಟ ಅಬಕಾರಿ ಉಪ ಆಯುಕ್ತರು ನೋಡಿಕೊಳ್ಳತಕ್ಕದ್ದು. 


pe) 


ದಿನಾಂಕ: 09-10-2020ರನ್ವಯ ವಿಧಿಸಿರುವ ಈ ಕೆಳಕಂಡ 
ಷರತ್ತುಗಳನ್ನು ದೃಢೀಕರಿಸಿಯೇ ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕಾಗಿ 
ಸರ್ಕಾರವು ಸೂಚಿಸಿರುತ್ತದೆ. 


ಸರ್ಕಾರದ ಸುತ್ತೋಲೆ ಸಂಖ್ಯೇ ಎಫ್‌ಡಿ 65 ಇಡಬ್ಲ್ಯೂಪಿ 2020, 


1. ಎಂ.ಎಸ್‌.ಐ.ಎಲ್‌ ಸಂಸ್ಥೆಯು ಸಿಎಲ್‌-11ಸಿ ಸನ್ನದಿಗಾಗಿ 
ಅರ್ಜಿಯನ್ನು ಕರ್ನಾಟಕ ಅಬಕಾರಿ (ಸನ್ನದುಗಳ ಸಾಮಾನ್ಯ 
ಷರತ್ತುಗಳು) ನಿಯಮಗಳು, 1967ರ ನಿಯಮ 2ರನ್ನ್ವಯ ಮತ್ತು 
ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು ವಿದೇಶಿ ಮದ್ಯ 
ಮಾರಾಟ) ನಿಯಮಗಳು, 1968ರ ನಿಯಮ 4()(ಬಿ)ರ 
ನಮೂನೆ ಸಿಎಲ್‌-।ಎ ರಲ್ಲಿಯೇ ಸಲ್ಲಿಸತಕ್ಕದ್ದು. 


2. ಎಂ.ಎಸ್‌.ಐ.ಎಲ್‌ ಸಂಸ್ಥೆಯ ವತಿಯಿಂದ ಸಿಎಲ್‌-1! ಸಿ 
ಸನ್ನದಿಗಾಗಿ ಅರ್ಜಿ ಸಲ್ಲಿಸುವ ವ್ಯಕ್ತಿಯು ಎಂ.ಎಸ್‌.ಐ.ಎಲ್‌ 
ಸಂಸ್ಥೆಯ ನಿರ್ದೇಶಕ ಮಂಡಳಿಯಿಂದ ಅಧಿಕರಿಸಲ್ಪಟ್ಟಿರತಕ್ಕದ್ದು 
ಮತ್ತು ಅರ್ಜಿಯನ್ನು ನಮೂನೆ-ಸಿಎಲ್‌-।ಎರಲ್ಲಿ ಮತ್ತು 
ಕರ್ನಾಟಕ ಅಬಕಾರಿ (ಭಾರತೀಯ ಮತ್ತು ವಿದೇಶಿ ಮದ್ಯ 
ಮಾರಾಟ) ನಿಯಮಗಳು, 1968ರ ನಿಯಮ 4ರ 
ಘೋಷಣೆಯನ್ನಯ ಸಲ್ಲಿಸತಕ್ಕದ್ದು, 


3. ಈ ತಿಯಾಗಿ ಅಧೀಕರಿಸಲ್ಪಟ್ಟ ವ್ಯಕ್ತಿಯು ಸನ್ನದಿಗಾಗಿ 


ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರಿಯಾದ ಜಿಲ್ಲೆಯ 


§ | ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸತಕ್ಕದ್ದು. 


7 


Generated from eOffice by GOPALAIAH K, FD-EXCISE MIN(GK), EXCISE MINISTER, FINANCE DEPT.SEC on 22/12/2021 H:56 AM 


